ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವವರು - 


866 (846) 

- ಶೀಮತಿ ಎಸ್‌.ವೀಣಾ ಅಚ್ಚ ಯ್ಯ 
(ವಿಥಾನ ಸಭೆಯಿಂದ ಚುನಾಯಿತರಾದವರು) 

: 20-09:2021 

: ಅರಣ್ಯ, ಆಹಾರ, ನಾಗರಿಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಸಜಿವರು. 


ಪ್ರಶ್ನೆ 


ಉತ್ತೆರ 


[a ಜಿಲ್ಲೆಯ 'ಹಲವಾರು ತೋಟಗಳಲ್ಲಿ 
ಕಾಡಾನೆಗಳು ಸಾಕಷ್ಟು ಬಾರಿ ಬೀಡು 
ಬಿಟ್ಟಿರುವುದರಿಂದ ರೈತರು ಹಾಗೂ ಕಾಫಿ 
ಬೆಳೆಗಾರರಿಗೆ ನಿರಂತರವಾಗಿ 
ತೊಂದರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ ? 


ಬಂದಿದೆ. 


p 


ಎಷ್ಟು ಕಾಡಾನೆಗಳನ್ನು ಹಿಡಿಯಲಾಗಿದೆ ; 


ಇರದಿದ್ದಲ್ಲಿ ಪ್ರಸ್ತತ ವರ್ಷದಲ್ಲಿ ಇದುವರಗೆ | ಕೂಡಗು ಪಲ್ಲಾ ವ್ಯಾತ್ತಿಯ್ಲಿ ಪ್ರಸ್ತುತ ವರ್ಷದಲ್ಲಿ ವಿರಾಜಪೇಣಿ ಪ್ರಾದೇಶಿಕ 


ವಿಭಾಗೆ ವ್ಯಾಪ್ತಿಯ ವಿರಾಜಪೇಟೆ ಪಲಯದ' ಅಮ್ಮತ್ತಿ ' ಹೋಬಳಿಯ 
| ಹೊಸಕೋಟೆ ಗ್ರಾಮದಲ್ಲಿ. ದಿನಾಂಕ ೪0.೦೩.20 ರಂದು ಒಂದು 
ಗಂಡಾನೆಯನ್ನು ಸೆರೆಹಿಡಿಯಲಾಗಿದೆ. ಶಿ 


ಕಳೆದ 3 ವರ್ಷಗಳಲ್ಲಿ ಎಷ್ಟು ಕಾಡಾಸೆಗಳನ್ನು 
ಹಿಡಿದು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ 
ಮಾಡಲಾಗಿದೆ (ವಬರ್ಷಾವಾರು ಮಾಹಿತಿ 
ನೀಡುವುದು) 


ಈಳೆದ ಮೂರು (3) ವರ್ಷಗಳಲ್ಲಿ ಕಾಡಾನೆಗಳನ್ನು ಹಿಡಿದು ಸ್ಥಳಾಂತರ 
ಮಾಡಿರುವ ವಿವರವನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ. 


ಕಾಡಾಸೆಗಳಿಂದ ನಿರಂತರವಾಗಿ ಕಾಫಿ 
ತೋಟಗಳು ಹಾಳಾಗುತ್ತಿರುವುದನ್ನು 
ತಪ್ಪಿಸಲು, ಸರ್ಕಾರವು ಯಾವ ಶ್ರಮಗಳನ್ನು 
ಕೈಗೊಂಡಿದೆ. 


ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳಿಂಧ ನಿರಂತರವಾಗಿ ಕಾಫಿ ತೋಟಗಳು 
ಹಾಳಾಗುತ್ತಿರುವುದನ್ನು ತಪ್ಪಿಸಲು ಈ: ಕೆಳಕಂಡ ಕಾಮಗಾರಿಗಳು 
ಹಮ್ಮಿಕೊಳ್ಳಲಾಗಿದೆ. 

1 ಪ್ರಸಕ್ತ ಸಾಲಿನಲ್ಲಿ 5.37 ಕಿ.ಮೀ. ಸೋಲಾರ್‌ ತಂತಿಬೇಲಿ 
ನಿರ್ಮಾಣ ಕೈಗೊಂಡಿದ್ದು ಕಾಮಗಾರಿಯು 
ಪ್ರಗತಿಯಲ್ಲಿದೆ. 

2. ಅರಣ್ಯ ಅಂಚಿನ ಗ್ರಾಮಗಳಲ್ಲಿ ಆನೆಗಳು ಕಾಡಿನಿಂದ ನಾಡಿಗೆ 
ಚಾರದಂತೆ 45.41 ಕಿ.ಮೀ. ಅನೆತಡೆ ಕಂದಕ ನಿರ್ಮಾಣ 


ಕಾಮಗಾರಿ 


ಕಾಮೆಗಾರಿ ಕೈಗೊಂಡಿದ್ದು ಕಾಮಗಾರಿಯು ಪ್ರಗತಿಯಲ್ಲಿದೆ. 


ಘಃ 


x | 
$l 
PN 


ಉತ್ತರೆ 


ಅರಣ್ಯ ಅಂಚಿನ ಗ್ರಾಮಗಳಲ್ಲಿ ರೈತರಿಗೆ ಶೇ 500ರ 


ರಿಯಾಯಿತಿಯನ್ನು ಸೋಲಾರ್‌ "ಬೇಲಿ ನಿರ್ಮಾಣವನ್ನು |" 


ಕೈಗೊಳ್ಳಲು ಅರಣ್ಯ ಇಲಾಖೆಯಿಂದ ಶೆಆಂರಷ್ಟು ಧನ ಸಹಾಯ 
. ನೀಡಲಾಗುತ್ತಿದ್ದು 2019-20ನೇ ಸಾಲಿನಲ್ಲಿ 4.754 ಕಿ.ಮೀ. 
ಕಾಮಗಾರಿ ಪ್ರಗತಿಯಲ್ಲಿದೆ. py 

. ಕಾಡಾನೆ ಹಾವಳಿಯನ್ನು ಪರಿಣಾಮಕಾರಿಯಾಗಿ SR 
201೪-20ನೇ ಸಾಲಿನಲ್ಲಿ 13.42 ಕಿ.ಮೀ. ರೈಲ್ಟೆ ಹಳಿಗಳ 


ಬ್ಯಾರಿಕೇಡ್‌ ನಿರ್ಮಾಣ ಮಾಡಲು ಉದ್ದೇಶಿಸಿದ್ದು, ಕಾಮಗಾರಿ | 


ಪ್ರಗತಿಯಲ್ಲಿದೆ. 

. ಕೊಡಗು ಜಿಲ್ಲೆಯ ಅರಣ್ಯ ವೃತ್ತದ ವ್ಯಾಪ್ತಿಯ ವಲಯಗಳಲ್ಲಿ 
ಕಾಡಾನೆ ಹಾವಳಿಯನ್ನು ತುರ್ತು ನಿರ್ವಹೆಣೆ ಗಂಡ ಗೀ5ಂ0೧5 
Tem  (ಆರ್‌.ಆರ್‌.ಟೆ) 22 ತಂಡಗಳನ್ನು ರಚಿಸಿ 
ಕಾರ್ಯನಿರ್ವಹಿಸಲಾಗುತ್ತಿದೆ. : 

. ಆಯ್ದ ಪಲಯಗಳಲ್ಲಿ 21 ಕಾಡಾನೆಗಳನ್ನು ಮರಳಿ ಕಾಡಿಗೆ 
ಓಡಿಸಲು ತೆಂಡ ರಚನೆ ಮಾಡಲಾಗಿರುತ್ತದೆ. 
ಕಾಡಾನೆ ಇರುವಿಕೆ ಅವುಗಳ ಚಲನವಲನಗಳ ಬಗ್ಗೆ 
ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಮಾಹಿತಿ ನೀಡುವ ೪8 
Alert: System ಕಾರ್ಯನಿರ್ಪಹಿಸುತ್ತಿದೆ. 

ವಸ್ಯಹ್ಟಾಣಿಗಳ ದಾಳಿಯಿಂದ ಭಾದಿತ ಗ್ರಾಮಗಳ ಜನರೊಂದಿಗೆ 
ಸಂಪರ್ಕ ಸಭೆಯನ್ನು ನಡೆಸಲಾಗುತ್ತಿದೆ. 

. ಕೊಡಗು ಜಿಲ್ಲೆಯಲ್ಲಿ 2014 ರಿಂದ ಸಾರ್ವಜನಿಕರಿಗೆ ಉಪಟಳ 
ನೀಡುತ್ತಿರುವ ಹೆನ್ನೊಂದು (1) ಕಾಡಾನೆಗಳನ್ನು ಸೆರೆಹಿಡಿದು 
ಸ್ಥಳಾಂತರ ಮಾಡಲಾಗಿರುತ್ತದೆ. 

. ಕೊಡಗು ಜಿಲ್ಲೆಯಲ್ಲಿ ಒಂಭತ್ತು (9) ಆಸೆಗಳಿಗೆ ರೇಡಿಯೋ 


ಕಾಲರ್‌ಗಳನ್ನು ಅಳಪಡಿಸಿ ಅವುಗಳ ಚಲನವಲನಗಳ ಬಗ್ಗೆ. 


- ನಿಗಾವೆಹಿಸಲಾಗುತ್ತಿದೆ. 

. ಕೊಡಗು ಜಿಲ್ಲೆಯ ನಾಗರಹೊಳೆ ವ್ಯಾಪ್ತಿಯಲ್ಲಿ. ರಕ್ಷಣಾ 
ಕೆಲಸಗಳಿಗಾಗಿ ಎಸ್‌.ಟಿ.ಪಿ.ಎಫ್‌ ತಂಡ ನೇಮಕ ಮಾಡಿ ಠಕ್ಷಹಾ 
ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ. 


1 


ಒತ್ತಿ- 


bt 
pS 


ಉತ್ತರ 


ಸರ್ಕಾರದ ಆದೇಶ ಸಂಖ್ಯೆ ಅಪಜೀ-31-ಎಫ್‌.ಪಿಸಿ-2016, 
ದಿಸಾಂಕ ೦7-08-2017ರನ್ವಯ' ಕೊಡಗು ಜಿಲ್ಲೆಯಲ್ಲಿ ಮಾನವ- 
ವನ್ಯಜೀವಿ ಸಂಘರ್ಷದಿಂದ ಭಾದಿತೆರಾದ ವ್ಯಕ್ತಿಗಳಿಗೆ ಸಾಮಾಜಿಕ 
ಮತ್ತು ಆರ್ಥಿಕ ' ಬೆಂಬಲ .ನೀಡುವುದರ ಜೊತೆಗೆ ಸದರಿ" 
ಉದ್ದೇಶವನ್ನು ಈಡೇರಿಸಲು ಅಗತ್ಯವಿರುವ ಮೂಲ 
ಸೌಕರ್ಯಗಳನ್ನು ಒದಗಿಸುವ ಉದ್ದೇಶದಿಂದ “ಕೊಡಗು 
ಮಾಸೆವ-ವನ್ಯಪ್ರಾಜಿ ಸಂಘರ್ಷ ಉಪಶಮನ ಪ್ರತಿಷ್ಠಾನ” ವನ್ನು 
ವೃತ್ತ ಮಟ್ಟದಲ್ಲಿ ಸ್ಥಾಪಿಸಲಾಗಿದೆ. 


'ಸಂಖ್ಯೆ: ಅಪಜೀ 185 ಎಫ್‌ಡೆಬ್ಬ್ಯೂ ಎಲ್‌ 2021 


NUS 
ಉಪ 
ಅರಣ್ಯ, ಆಹಾರ, ಸರಬರಾಜು ಮತ್ತು 


ಗ್ರಾಹಕರ ವ್ಯವಹಾರಗಳ ಸಚಿಪರು 


ತ್ಕ ಬಳುತಲಸಿ ಮುಳ್ಳ ಹೀಗ 66 (ರ) 


ಅನುಬಂಧ -4. 


ಕೊಡಗು. ವೃತ್ತದ ವ್ಯಾಪ್ತಿಯಲ್ಲಿ ಕಳೆದ'ಸಿ ವರ್ಷಗಳಲ್ಲಿ ಕಾಡಾನೆಗಳನ್ನು ಹಿಡಿದಿರುವ ವಿವರ 


ವಿಭಾಗ ಸೆಕ ಹಡಿಯಲಾದೆ'7 ಕಾಡಾನೆಗಳ ಸಂಖ್ಯೆ ಸ್ಥಳಾಂತರಿಸಲಾದ ಸ್ಥಳೆ 
. ದಿನಾಂಕ - " 
ಮಹಕಕೇರ` ವಿಭಾಗ : ಹಶಾಲನೆಗರೆ 75.05.2018 ದುಬಾರೆ ಆನೆ `ಶಿಬಿರಕ್ಷೆ 
ವಲಯ 1 ಗಂಡು ಕಾಡಾನೆ ಸಿಳಾಂತರಿಸಲಾಗಿದೆ. 
ವಿರಾಜಪೇಟೆ ವಿಧಾಗ : ವಿರಾಜಪೇಟೆ 13.07.2018 ಮತ್ತಿಗೋಡು "ಸಾಕಾನೆ ಶಿಬಿರಕ್ಕೆ 
ವಲಯದ ಅಮ್ಮತ್ತಿ ವಲಯದ 1 ಗಂಡು ಕಾಡಾನೆ ಸಾಗಿಸಲಾಗಿದೆ. 
ಕರಡಿಗೋಡು 
ವಿರಾಜಪೇಟೆ ವಿಭಾಗ: ವಿರಾಜಪೇಟೆ 10.09.2018 ಮತಿಗೋಡು ಸಾಕಾನೆ ಶಿಬಿರಕ್ಕೆ 
ವಲಯದ ಸಿದ್ಧಾಪುರ ವ್ಯಾಪ್ತಿಯ 1 ಹೆಣ್ಣು ಕಾಡಾನೆ ಸಾಗಿಸಲಾಗಿದೆ 
ಪುಲಿಯೇರಿ 
ಒಟ್ಟು 03° 
ಮಡಿಕೇರಿ ವನ್ಯಜೀವಿ ವಿಭಾಗ, 04122019: | 1 ಗಂಡು ಕಾಡಾನೆ ದುಬಾಕೆ'ಆನೆ`ಶಿಬಿರಕ್ಕೆ 
ಶ್ರೀಮಂಗಲ ವನ್ಯಜೀವಿ ಸ್ಥಳಾಂತರಿಸಲಾಗಿದೆ. 
ಮಡಿಕೇರಿ ಪ್ರಾದೇಶಿಕ ವಿಭಾಗ, 28.05.2019 1 ಹೆಣ್ಣು ಕಾಡಾನೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ 
ಕುಶಾಲನಗರ ವ್ಯಾಪ್ತಿಯ ಕಾಕನಕೋಟೆ ಮೀಸಲು 
ಅರಣ್ಯ ಪ್ರದೇಶಕ್ಕೆ 
ಮಡಿಕೇರಿ ಪ್ರಾದೇಶಿಕ`ವಭಾಗ, 01.06.2019 1 ಗಂಡು' ಕಾಡಾನೆ ದುಬಾರೆ ಸಾಕಾನೆ `ಶಿಬಿರೆ 
| ಕುಶಾಲನಗರ (ನಂಜರಾಯಪಟ್ಟಣ) 
§ ಒಟ್ಟು 03 
ತಿತಿಮತಿ ವಲಯದ ಹೆಬ್ಬಾ ಗ್ರಾಮದ 04.10.2020 1 ಗಂಡು ಕಾಡಾನೆ ಬಂಡೀಪುರದ ಮೊಲೆ ಹೊಳೆ 
- ಪ್ರದೇಶಕ್ಕೆ 
ಒಟ್ಟು [7 
ವಿರಾಜಪೇಟೆ ವಲಯದ ಅಮ ತ್ತಿ 10.04.2021 1 ಗಂಡು ಕಾಡಾನೆ ಬಂಡೀಪುರದ ಹುಲಿ ಸಂರಕ್ಷಿತ” 
ಹೋಬಳಿಯ ಹೊಸಕೋಟೆ ಗ್ರಾಮ ' ಪ್ರದೇಶಕ್ಕೆ 
ಒಟ್ಟು 01 
ವೃತ್ತದಲ್ಲಿ ಒಟ್ಟಸಕೆ 3 
ಹಿಡಿಯಲಾದ 08 
ಆನೆಗಳ ಸಂಖ್ಯೆ 


